tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 04-03-2021 ಪ್ರಶ್ನೆ ಸಂಖ್ಯೆ: 557 (603+604) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕೊಳಚೆ ಮಂಡಳಿಯ ವತಿಯಿಂದ ಸ್ಕಾಧೀನ ಪತ್ರ ನೀಡಿರುವ ಕುರಿತು 


(ಅ) ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೃಷ್ಣರಾಜಪುರ ಹೋಬಳಿ, ಕೃಷ್ಣರಾಜಪುರ ಗ್ರಾಮದ 
ಸರ್ವೆ ನಂ.58ರ ಸರ್ಕಾರಿ ಕೆರೆಯ ಪ್ರಸ್ತುತ ವಿಸ್ನೀರ್ಣವೆಷ್ಟು; 1991ಕ್ಕಿಂತ ಮುಂಜ ಇದ್ದ 
ಕೆರೆಯ ವಿಸೀರ್ಣವೆಷ್ಟು; ಈ ಕೆರೆಯು ಯಾವ ಇಲಾಖೆಯ ಅಧೀನಕ್ಕೆ ಬರುತದೆ; 


(ಆ) ಸದರಿ ಸರ್ಕಾರಿ ಕರೆಯನ್ನು ಒತ್ತುವರಿ ಮಾಡಿಕೊಂಡಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; ಹಾಗಿದ್ದಲ್ಲಿ, ಒತ್ತುವರಿಯಾದ ಜಾಗದ ವಿಸೀರ್ಣವೆಷ್ಟು; 


(ಇ) ಕಂದಾಯ ಇಲಾಖೆಯ ಜಮಿಿಗೆ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಯಾವ 
ನಿಯಮದ ಪ್ರಕಾರ ಸ್ವಾಧೀನ ಪತ್ರವನ್ನು ನೀಡಬಹುದು; ಇದನ್ನು ಯಾವ ಕಾನೂನಿನ 
ಅಡಿಯಲ್ಲಿ ಅಧಿಕೃತವೆಂದು ಪರಿಗಣಿಸಲಾಗಿದೆ; 


(ಈ) ನಿಯಮ ಬಾಹಿರವಾಗಿ ಕೊಳಚೌ ವಿರ್ಮೂಲನಾ ಮಂಡಳಿಯ ಅಧಿಕಾರಿಗಳು 
ತಮ್ಮದಲ್ಲದ ಇಲಾಖೆಯ ವ್ಯಾಪ್ಲಿಗೆ ಬರದಿರುವ ಜಾಗಕ್ಕೆ ಸ್ವಾಧೀನ ಪತ್‌ರ ನೀಡಿರುವುದಾದರೆ 
ಅಂತಹ ಅಧಿಕಾರಿಗಳ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ; ಕಿಮಿನಲ್‌ ಮೊಕದ್ದಮೆ 
ದಾಖಲಿಸಲಾಗಿದೆಯೇಣ; ಇಲ್ಲವಾದಲ್ಲಿ ಯಾವ ಕಾಲಮಿತಿಯೊಳಗೆ ಪ್ರಕರಣ 
ದಾಖಲಿಸಲಾಗುವುದು? 


